ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1519 (1855) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ವಿಷಯ:  ಕೋವಿಡ್‌ ವಾರಿಯರ್ಸ್‌ಗೆ ಪರಿಹಾರ ಮತ್ತು ಸೂಕ್ತ ಭದ್ರತೆ ಒದಗಿಸುವ ಬಗ್ಗೆ 


(ಅ) ರಾಜ್ಯದಲ್ಲಿ ಕೋವಿಡ್‌-19ನಿಂದಾಗಿ ಇದುವರೆವಿಗೂ ಮರಣ ಹೊಂದಿದವರ ಸಂಖ್ಯೆ 
ಎಷ್ಟು; (ಜಿಲ್ಲಾವಾರು ವಿವರ ನೀಡುವುದು) 


(ಆ) ಕೋವಿಡ್‌-19 ನಿಯಂತ್ರಣದಲ್ಲಿ ಕೊರೋನಾ ವಾರಿಯರ್ಸ್‌ ಎಂದು 
ಪರಿಗಣಿಸಲಾಗಿರುವವರು ಯಾರು; (ಜಿಲ್ಲಾವಾರು ವಿವರ ನೀಡುವುದು) 


(ಇ) ಮರಣ ಹೊಂದಿದಂತಹ ಕೋವಿಡ್‌ ವಾರಿಯರ್ಸ್‌ಗಳಿಗೆ ಸರ್ಕಾರವು ಘೋಷಣೆ 
ಮಾಡಿರುವ ಪರಿಹಾರವೆಷ್ಟು; ಹಾಗಿದ್ದಲ್ಲಿ ಇದುವರೆವಿಗೂ ಎಷ್ಟು ಜನ ವಾರಿಯರ್ಸ್‌ಗಳಿಗೆ 
ಪರಿಹಾರ ಒದಗಿಸಲಾಗಿದೆ; ಮತು ಬಾಕಿ ಉಳಿಸಿಕೊಂಡಿರುವ ಪರಿಹಾರಗಳೆಷ್ಟು; ಇದಕ್ಕೆ 
ಕಾರಣಗಳೇನು; (ಜಿಲ್ಲಾವಾರು, ಪ್ರಕರಣವಾರು ವಿವರ ನೀಡುವುದು) 


(ಈ) ಕೋವಿಡ್‌ ವಾರಿಯರ್ಸ್‌ಗಳಿಗೆ ಒತ್ತಡವಾಗದಂತೆ ಕೆಲಸ ನಿರ್ವಹಿಸಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; ಇದರಲ್ಲಿ ಸರ್ಕಾರವು ಯಶಸ್ಸು ಕಂಡಿದೆಯೇ; ಹಾಗಿದ್ದಲ್ಲಿ 
ಕೋವಿಡ್‌ ವಾರಿಯರ್ಸ್‌ಗಳು ಒತ್ತಡದಲ್ಲಿಯೇ ಕೆಲಸ ನಿರ್ವಹಿಸುತಿರುವುದೇಕೌ? (ಸೂಕ್ತ 
ಕಾರಣಗಳನ್ನು ತಿಳಿಸುವುದು) 


